ಸಮನ್ವಯ ಮತ್ತು ಸಮಾಜೋ-ಭಾವನಾತ್ಮಕ ಯೋಗಕ್ಷೇಮ 


ಮೈಥಿಲಿ ಕೆ. 


ನಾನು ಈ ಲೇಖನದಲ್ಲ. ತರಗತಿಯಲ್ಲ ಸಮನ್ಪಯಗೊಳ್ಳುವ 
ಅವಕಾಶಕ್ಸಾಗಿ ಕಾಯುತ್ತಿರುವ. ಬೆಳವಣಿಗೆಯ ವೈಕಲ್ಯತೆಯನ್ನು 
ಹೊಂದಿರುವ ವಿದ್ಯಾರ್ಥಿಯ ಸಾಮಾಜಕ ಮತ್ತು ಭಾವನಾತೃಕ 
ಯೋಗಕ್ಷೇಮಕ್ಕೆ ಅವಕಾಶ ಕಲ್ಪಸುವುದರಲ್ಲ ಇರುವ ಬೋಧನಾ 
ವಿಧಾನಗಳು ಮತ್ತು ಇದನ್ನು ಸಾಧಿಸುವುದರಲ್ಲ ಸಹಪಾಠಿಗಳು 
ಹೊಂದಿರುವ ಪಾತ್ರದ ಮೇಲೆ ಬೆಳಕು ಚೆಲ್ಲುತ್ತೇನೆ. 


ಸಂದರ್ಭ 


ಕೋವಿಡ್‌ ಪಿಡುಗಿನ ನಂತರ, ಪ್ರಪಂಚದ ಹೆಚ್ಚಿನ ಭಾಗವು 
ಆನ್ಕೈನ್‌ ಬೋಧನೆ-ಕಲಅಕೆಗೆ ಹೊಂದಿಕೊಳ್ಳಲು ಯತ್ನಿಸಿದರೆ. 
ನಾವು ಗ್ರಾಮ ಪಂಚಾಯತಿ ರಗ್ರಂಥಾಲಯಗಳೊಂದಿಗೆ 
ಪರ್ಯಾಯ ವಿಧಾನವನ್ನು ಪ್ರಯತ್ನಿಸಿದೆವು. ಇದು. ಆ 
ಪಂಚಾಯತಿ ಗ್ರಂಥಾಲಯದ ಐದು ಕಿಲೋಮೀಟರ್‌ 
ವ್ಯಾಪ್ಲಿಯೊಳಗಿರುವ ಶಾಲೆ ಮತ್ತು ಶಾಲಾ ಮಕ್ಕಳನ್ನು 
ಸಂಪರ್ಕಿಸಲು ಇದ್ದ ಸರಳವಾದ ಮಾದರಿಯಾಗಿತ್ತು. ನಾವು ಪ್ರತಿ 
ದಿನವೂ ಎಲ್ಲಾ ವಯೋಮಾನಗಳ ವಿದ್ಯಾರ್ಥಿಗಳನ್ನು 
ಭೇಟಯಾದೆವು ಹಾಗೂ ಕೆಲವು ಗಂಟಿಗಳ ಕಾಲ ಅವರೊಂದಿಗೆ 
ತೊಡಗಿಸಿಕೊಂಡೆವು. ಈ ಸಂದರ್ಭದಲ್ಲ ವಿಷಯಗಳ 
ಅನುಭವಕತ್ಕಕ ಅಂಶಗಳಗೆ ಹೆಚ್ಚನ ಒತ್ತನ್ನು ನೀಡಲಾಯುತು. 
ಅವೆಂದರೆ, ವಸ್ತುಗಳ ಭೌತಿಕ ಗುಣಲಕ್ಷಣಗಳನ್ನು ಮುಟ್ಟುವುದು 
ಮತ್ತು ಅನುಭವಿಸುವುದು; ಮಾದರಿಗಳು ಮತ್ತು ಪ್ರಕ್ರಿಯೆಗಳನ್ನು 
ನೋಡುವುದು - ಹಸಿರು ಮತ್ತು ಕೆಂಪು ಪ್ರಾಥಮಿಕ ಬಣ್ಣಗಳನ್ನು 
ಬೆರೆಸಿದಾಗ, ಬಳಸಿದ ಬಣ್ಣಗಳ ಪ್ರಮಾಣವನ್ನು ಆಧರಿಸಿ ಕಂದು 
ಬಣ್ಣದ ಶ್ರೇಕಿಯನ್ನು ಅವರು ಹೇಳಬಹುದು: ಬಣ್ಣಗಳೊಂದಿಗೆ 
ಆಟವಾಡುವುದು. ಬೆರಳಚ್ಚುಗಳು, ತರಕಾರಿಗಳು ಮತ್ತು ಎಲೆಯ 
ಮುದ್ರೆಗಳನ್ನು ರಚಿಸುವುದು; ನಗುವುದು, ನೆಗೆಯುವುದು. 
ಹಡುವುದು ಮುಂತಾದ ದೈಹಿಕ ಚಟುವಟಕೆಗಳನ್ನು 
ಮಾಡುವುದು ಹಾಗೂ ಇದರ ನಂತರ ಅವರಿಗೆ 
ಬಾಯಾರಿಕೆಯಾಗುತ್ತದೆ ಎನ್ನುವುದನ್ನು ಅರಿತುಕೊಳ್ಳುವುದು: 
ಪ್ರಶ್ನೆಗಳನ್ನು ಕೇಳುವುದು ಮತ್ತು ಸಂಭಾವ್ಯ ಉತ್ತರಗಳ ಕುರಿತು 
ಪರ್ಯಾಲೋಚಿಸುವುದು ಮತ್ತು ಲಘುವಾದ ಮತ್ತು 
ಆನಂದಿಸಬಹುದಾದ ವಾತಾವರಣದಲ್ಲಿ ಒಡನಾಟ 
ರೂಪಿಸುವುದು - ಹೀಗೆ ಸಾಕಷ್ಟು ಯೋಚನೆಯನ್ನು 
ಒಳಗೊಂಡಿರುವ ಅರಿವಿನ ಕ್ರಿಯೆಗಳು ಇತ್ಯಾದಿ. ಇದು ಕಲಕೆ 
ಮತ್ತು ಚೇತರಿಕೆ ಹಂತದ ಆರಂಭವಾಗಿರುವುದರಿಂದ, ಒಂದನೇ 
ತರಗತಿಯಿಂದ ಏಳನೇ ತರಗತಿಯ ತನಕ ಭಾಷೆ ಮತ್ತು 
ಗಣಿತದ ಚಟುವಟಕೆಗಳನ್ನು ನಡೆಸಲಾಯಿತು. ಉಜ್ಜನಿಯ 
ಗ್ರಾಮ ಪಂಚಾಯತಿ ಗ್ರಂಥಾಲಯದ ಸುತ್ತ ಇರುವ ಮೂರು 


ಇ 
5 
[C 


ಶಾಲೆಗಳ ಶಿಕ್ಷಕರೊಂದಿಗೆ ಸೇರಿ ನಾವು ಒಂದು 
ವೇಳಾಪಟ್ಟಯನ್ನು ಸಿದ್ಧಪಡಿಸಿದೆವು. ಇದು ಕೇವಲ ಬುನಾದಿ 
ಸಾಕ್ಷರತೆ (foundational Literacy) ಮತ್ತು ಸಂಖ್ಯಾಜ್ಞಾನದ 
ಚಟುವಟಕೆಗಳ ಮೇಲೆ ಬೆಳಕು ಚೆಲ್ಪತು. ಅಜೀಂ ಪ್ರೇಮ್‌ಜ 
ಫೌಂಡೇಷನ್‌ ಸಿದ್ಧಪಡಿಸಿದ ಕಾರ್ಯಹಾಳೆಗಳು (worksheets) 
ಆಕರವಾಗಿ ಕಾರ್ಯನಿರ್ವಹಿಸಿದವು. ಒಂದು ನಿರ್ಧರಿತ 
ದಿನದಂದು ನಾವು ಠೀ  ಚಟುವಟಕೆಗಳಗೆ ಯೋಜನೆ 
ರೂಪಿಸಿದೆವು: ಪ್ರತಿ ಮಗುವಿನ ಅಚ್ಚುಮೆಚ್ಚನ ಸ್ಥಳದ ಚಿತ್ರ 
ಬಡಿಸುವುದು/ಬಣ್ಣ ಹಚ್ಚುವುದು. ಕಥೆ ಬರೆಯುವುದು. ಚಿತ್ರವನ್ನು 
ಓದುವುದು ಮತ್ತು ಗಟ್ಣಯಾಗಿ ಹದಿದ ನಂತರ ಎಣಿಕೆಯ 
ಚಟುವಟಕೆಗಳನ್ನು ಕೈಗೊಳ್ಳುವುದು. 


ಚಿತ್ರ ಬಡಿಸುವ ಚಟುವಟಕೆಯಲ್ಲ ಹೆಚ್ಚಿನ ಮಕ್ಕಳು ತಮ್ಮ 
ಶಾಲೆಯ ಚಿತ್ರವನ್ನು ಬಡಿಸಿದರು. ಇನ್ನು ಕೆಲವರು ತಮ್ಮ 
ಮನೆಗಳ ಚಿತ್ರಗಳನ್ನು ಬಡಿಸಿದರು. ಎಣಿಕೆಯ ಚಟುವಟಕೆಗಳ 
ಅಂಗವಾಗಿ ನಾವು ಪುಸ್ತಕದಲ್ಲದ್ದ ಸಣ್ಣ ಪ್ರಮಾಣಗಳನ್ನು 
ಗುರುತಿಸುವುದರ ಮೂಲಕ ಪ್ರಾರಂಭಿಸಿ ದೊಡ್ಡ ಪ್ರಮಾಣಗಳತ್ತ 
ಸಾಗಿದೆವು. ಈ ಚಟುವಟಕೆಯನ್ನು ಒಂದರಿಂದ ಮೂರನೇ 
ತರಗತಿಯ ತನಕದ 14 ನಲಕಲಆ ವಿದ್ಯಾರ್ಥಿಗಳಗಾಗಿ 
ರೂಪಿಸಲಾಗಿತ್ತು. ಎಣಿಕೆಗಾಗಿ ನಾವು ಕೆಲಪೊಂ೦ದು ಮೂರ್ತ 
ವಸ್ತುಗಳನ್ನು ಆರಿಸಿದೆವು ಮತ್ತು ಚಿತ್ರಗಳತ್ತ ಸಾಗಿದೆವು. ನಂತರ 
ಚಿತ್ರಗಕಲ್ಲ ಉಲ್ಲೇಖಸಿದ ಪ್ರಮಾಣಗಳನ್ನು ಸಮಾನ ಸಂಖ್ಯೆಯ 
ವಸ್ತುಗಳೊಂದಿಗೆ ಹೊಂದಿಕೆ ಮಾಡಿದೆವು. ನಂತರ ನಾವು 
ಗ್ರಂಥಾಲಯದ ಪ್ರವೇಶ ದ್ವಾರದ ಬಳ ಸಾಗಿದೆವು. 
ಮೆಟ್ಟಲುಗಳನ್ನು ಹತ್ತುವುದು ಮತ್ತು ಕೆಳಗೆ ಇಆಯುವುದು ಆ 
ರೀತಿ ಮಾಡುವಾಗ ಅವುಗಳನ್ನು ಎಣಿಸಿದೆವು. ಮೆಟ್ಟಲ ಸಾಲುಗಳ 
ಮೊದಲ ಪಂಕ್ತಿಯಲ್ಲ ಹತ್ತು ಮೆಟ್ಟಲುಗಳದ್ದರೆ ಮುಂದಿನ 
ಪಂಕ್ತಿಯಲ್ಲಯೂ ಹತ್ತು ಮೆಟ್ಟಲುಗಳದ್ದವು. ಮೇಲೆ ಸಾಗುವಾಗ 
ಮಕ್ಕಳು ಮೆಟ್ಟಲುಗಳ ಸಂಖ್ಯೆಯನ್ನು ಎಣಿಸುತ್ತಿದ್ದರು. ಕೆಳಕ್ಕೆ 
ಬರುವಾಗ ಹಿಮ್ಕೊಗವಾಗಿ ಎಣಿಕೆ ಮಾಡುತ್ತಿದ್ದರು. ಅವರು 
ಇದನ್ನು ಎರಡರ ಮತ್ತು ಮೂರರ ಗುಣಕದಲ್ಲ ಮಾಡಿದರು. 
ಅಂತಿಮವಾಗಿ ಒಬ್ಬ ವಿದ್ಯಾರ್ಥಿಯು ಯಾವುದಾದರೂ ಒಂದು 
ಮೆಟ್ಟಅನ ಮೇಲೆ ನಿಲ್ಲುತ್ತಿದ್ದ ಹಾಗೂ ಉಳದವರು ಅದರ 
ಸಂಖ್ಯೆಯನ್ನು ಹೇಳುತ್ತಿದ್ದರು. ಮಕ್ಕಳ ಸ್ಥಾನ ಸೂಚಕ 
(ordinality) ಮತ್ತು ಮೂಲಾಂಕಗಕಳ (cardinality) 
ಗುರುತಿಸುವಿಕೆಯ ಸಾಮರ್ಥ್ಯವನ್ನು ವೃದ್ಧಿಸುವ ಉದ್ದೇಶವನ್ನು 
ಶೇ ಚಟುವಟಕೆಯು ಹೊಂದಿತ್ತು. 


ನನ್ನ ತರಗತಿಯಲ್ಲ ರೂಚ* ಎನ್ನುವ ಮಗು ಇದ್ದಳು. ಪ್ರತಿ 
ದಿನವೂ ಆಕೆ ಚಟುವಟಕೆಯಲ್ಲ ಪಾಲ್ಗೊಳ್ಳುತ್ತಿದ್ದಕು. ಆದರೆ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


42 


ಪ್ರತ್ಯೇಕವಾಗಿಯೇ ಉಳಯುತ್ತಿದ್ದಳು. ಆಕೆ ಹೆಚ್ಚು 
ಮಾತನಾಡುತ್ತಿರಆಲ್ಲ ಹಾಗೂ ಆಕೆಯ ಬೆಳವಣಿಗೆ ಪ್ವಲ್ಪ 
ಕುಂಠಿತವಾಗಿದೆ ಎಂದು ಆಕೆಯ ಸಹಪಾಠಿಗಳು ಮತ್ತು ಶಾಲೆಯ 
ಶಿಕ್ಷಕರು ತಿಳಸಿದ್ದರು. ಇತರ ಚಟುವಟಕೆಗಳಗಾಗಿ ನೀಡಿದ 
ಸೂಚನೆಗಳನ್ನು ಆಕೆ ಕೇಳಸಿಕೊಳ್ಳುತ್ತಿದ್ದರು ಹಾಗೂ ಆಕೆ 
ತಾನಾಗಿಯೇ ಕೆಲವೊಂದು ಚಿತ್ರ ಅಥವಾ ರೇಖಾಚಿತ್ರ ಬಡಿಸುವ 
ಕೆಲಸವನ್ನು ಮುಂದುವರಿಸುತ್ತಿದ್ದಳು. ಆಕೆ ಚಟುವಟಕೆಗಳಲ್ಲ 
ಪಾಲ್ಗೊಳ್ಳಲು ನಿರಾಕರಿಸಿದಳು ಮತ್ತು ಇತರರ 
ಚಟುವಟಕೆಗಳನ್ನು ನೋಡುವುದರಲ್ಲಯೇ ನಿರತಳಾದಳು. 
ಆದರೆ ಒಂದು ದಿನ ಹಠಾತ್‌ ಆಗಿ ರೂಜ ಹೀಗೆ ಹೇಆದಳು: 
"ಏರಿಕೆ ಇಳಕೆ ಕ್ರಮ.'ಇದು ಇತರ ಮಕ್ಕಳ ಆಸಕ್ತಿಯನ್ನು 
ಕೆರಳಸಿತು. ಆಕೆ ಏನನ್ನು ಹೇಳುತ್ತಿದ್ದಾಳೆ ಎಂದು ಆಕೆಯನ್ನು ಈ 
ಮಕ್ಕಳು ಕೇಆದರು, 


ಮೆಟ್ಟಲನ್ನು ತೋರಿಸಿದ ರೂಚಯು, "ಇದು ಏರಿಕೆ ಇಆಕೆ ಕ್ರಮ' 
ಎಂದು ಹೇಳಆದಳು. ಇನ್ನೊಬ್ಬ ವಿದ್ಯಾರ್ಥಿಯು ಸಂತಸದಿಂದ 
ಕುಣಿದಾಡಿದ ಹಾಗೂ ಹೇಳದ: 'ಹೌದು ಮಿಸ್‌, ಆಕೆ 
ಸರಿಯಾಗಿಯೇ ಹೇಳುತ್ತಿದ್ದಾಳೆ!" 


ಮತ್ತೊಬ್ಬ ವಿದ್ಯಾರ್ಥಿನಿ ವಿವರಿಸಿದಳು: 'ಮೆಣ್ಟಅನಿಂದ 
ಇಆಯುವುದು ಎಂದರೆ ಇಳಕೆ ಕ್ರಮಾಂಕ, ಹಾಗೂ ಹತ್ತುವುದು 
ಎಂದರೆ ಏರಿಕೆ ಕ್ರಮಾಂಕ? 


ಮೆಟ್ಟಲುಗಳನ್ನು ಹತ್ತುವ ಕ್ರಿಯೆಯ ಮೂಲಕ ರೂಜಬಯು 
ವಿವರಿಸಿದಳು: '1, ೨, 3... ಎಣಿಸಿ' 


ರೂಜಯು ಮಾತನಾಡುವಾಗ ಸಮಸ್ಯೆಗಳನ್ನು 
ಎದುರಿಸುತ್ತಿದ್ದಕು. ಹೀಗಾಗಿ ಆಕೆಯ ಮಾತುಗಳನ್ನು 
ಅರಿತುಕೊಳ್ಳುವುದು ನನ್ನ ಪಾಅಗೆ ಕಷ್ಟಕರವಾಗಿತ್ತು. ಆದರೆ 
ಆಕೆಯ ಸಹಪಾಠಿಗಳು ಆಕೆಯ ಮಾತುಗಳನ್ನು ಚೆನ್ನಾಗಿ ಅರ್ಥ 
ಮಾಡಿಕೊಳ್ಸುತ್ತಿದ್ದರು. ಏಕೆಂದರೆ ತರಗತಿಯ ಒಳಗೆ ಹಾಗೂ 
ಹೊರಗೆ ಆಕೆಯನ್ನು ಅವರು ಚೆನ್ನಾಗಿ ಬಲ್ಲವರಾಗಿದ್ದರು. ಎಲ್ಲಾ 
ಮಕ್ಕಳು ವಿಷಯವನ್ನು ಅರಿತುಕೊಂಡರು ಹಾಗೂ ಮೆಟ್ಟಲನ್ನು 
ಏರುತ್ತಾ 1 2. 3. 4.... ಎ೦ದು ಎಣಿಕೆಯನ್ನು ಪ್ರಾರಂಭಸಿದರು 
ಹಾಗೂ ಮೆಟ್ಟಲುಗಳಲ್ಲ ಇಳಯುತ್ತಾ ಹಿಮ್ಮೊಗವಾಗಿ 
ಎಣಿಕೆಯನ್ನು ಪ್ರಾರಂಭಸಿದರು. ಆಗ, ನಿರ್ದಿಷ್ಟ ಮೆಟ್ಟಲನ್ನು 
ತೋರಿಸಿ, ಮುಂದಿನ ಮತ್ತು ಹಿಂದಿನ ಸಂಖ್ಯೆಗಳನ್ನು ಸಹ 
ಗುರುತಿಸಲು ಯತ್ಲಿಸಿದೆವು. ಉದಾಹರಣೆಗೆ, ಒಂದು ಮಗುವು 
ನಾಲ್ಲನೇ ಮೆಟ್ಟಲ ಮೇಲೆ ನಿಂತರೆ. ಉದ ಮಕ್ಕಳು ಮುಂದಿನ 
ಮೆಟ್ಟಲನ್ನು ಐದು ಎಂದು ಹಾಗೂ ಹಿಂದಿನ ಮೆಟ್ಟಲನ್ನು ಮೂರು 
ಎಂದು ಗುರುತಿಸುತ್ತಿದ್ದರು. ಉತ್ತರ ನೀಡುವುದಕ್ಕಾಗಿ ನಾವು 
ಒಮ್ಮತದಿಂದ ಒಂದು ವಿಧಾನವನ್ನು ರೂಪಿಸಿದ್ದೆವು - ಉತ್ತರ 
ತಿಆದಿರುವ ಮಕ್ಕಳು ತಮ್ಮ ಕೈಗಳನ್ನು ಎತ್ತಬೇಕು ಹಾಗೂ 
ಒಮ್ಮೆಗೆ ಒಬ್ಬರಿಗೆ ಮಾತ್ರವೇ ಉತ್ತರಿಸಲು ಅವಕಾಶ ನೀಡುವುದು. 
ಎಲ್ಲರಿಗೂ ಅವಕಾಶ ಸಿಗುವ ತನಕ ಈ ಆಟವನ್ನು ನಾವು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ನ್‌, ನವೆಂಬರ್‌ 2023 


ಆಡಿದೆವು. ರೂಟಯು ಇತರರಿಗಿಂತ ಭಿನ್ನವಾದ ವೇಗದಲ್ಪ 
ಕಅಯುತ್ತಿದ್ದರೂ ಪ್ರಯಂ ಕಲಕೆ ಮತ್ತು ಆಯ್ದೆ ವಿಧಾನದ ಕುರಿತು 
ಆಕೆಯಲ್ಲ ಸ್ರಷ್ಟತೆ ಇತ್ತು. ಅಲ್ಲದೆ ಪ್ರತಿಕ್ರಿಯುಸುವುದಕಾಗಿ 
ಸರಿಯಾದ ಕ್ಷಣಕ್ಷಾಗಿ ಆಕೆ ಕಾಯುತ್ತಿದ್ದಂತೆ ಕಂಡಿತು. ವಿಷಯ 
ತಜ್ಞೆಯಾಗಿ, ಈ ತರಗತಿಯು ನನಗೆ ಒಳಗೊಳ್ಳುವ ಸಮಪ್ಪಯ 
ತರಗತಿ (inclusive classroom) ಅಥವಾ ತರಗತಿಯಲ್ಲ 
ಸಮನ್ನಯ ಶೈಕ್ಷಣಿಕ ವಿಧಾನವನ್ನು (inclusive educational 
Method) ವಿನಾಸಗೊಆಸಲು ಪ್ರಾಯೋಗಿಕ ಅನುಭವವನ್ನು 
ನೀಡಿತು. ರೂಬಯು "ಏರಿಕೆ ಬಳಕೆ ಕ್ರಮ'' ಎಂದು ಹೇಳದ 
ಕ್ಷಣದಿಂದ ಶಿಕ್ಷಕರು ಮತ್ತು ತರಗತಿಯ ಉಳದ ವಿದ್ಯಾರ್ಥಿಗಳು 
ಆಕೆಯನ್ನು ಕಾಣುತ್ತಿದ್ದ ದೃಷ್ಟಿಕೋನವೇ ಬದಲಾಯುತು. 


ಈ ದಿನವು ಕಅಕೆಯ ಒಂದು ಮೂರ್ತ ರೂಪದ ಸಧ್ಧಳಕಕೆಯ 
ಕಾರಣ ಮೋಜನಿಂದ ಕೂಡಿತ್ತು ಮಾತ್ರವಲ್ಲದೆ ಸಾಕಷ್ಟು 
ತೃಷಪ್ಪಿಯನ್ನೂ ನೀಡಿತು. ಇತಿಹಾಸದುದ್ದಕ್ಕೂ. ಕಲಅಕೆ. ಅರ್ಥ 
ಮಾಡಿಕೊಳ್ಳುವುದು ಮತ್ತು ಜ್ಞಾನದ ನಿರ್ಮಾಣ ಇತ್ಯಾದಿಗಳು 
ಒತ್ತಡ ರಹಿತ, ಶಾಂತಿಯುತ ಮತ್ತು ಆರಾಮದಾಯಕ 
ಪರಿಸರದಲ್ಲ  ಉಂಬಾಗುತ್ತವೆ ಎಂದು ಸಂಶೋಧಕರು 
ಹೇಆದ್ದಾರೆ. ಮಾನಸಿಕ ಆರೋಗ್ಯ ಅಥವಾ ಸಾಮಾಜಕ ಮತ್ತು 
ಭಾವನಾತ್ಕಕ ಯೋಗಕ್ಷೇಮವು ಜ್ಞಾನ ನಿರ್ಮಾಣದ ಗುಣಮಟ್ಟ 
ಮತ್ತು ವೇಗದೊಂದಿಗೆ ನೇರ ಸಂಬಂಧವನ್ನು ಹೊಂದಿದೆ ಎಂದು 
ನಾನು ಹೇಳಬಲ್ಲೆ. ಉಜ್ಜನಿಯ ಗ್ರಾಮ ಪಂಚಾಯತಿ 
ಗ್ರಂಥಾಲಯದಲ್ಲ ಕಂಡು ಬಂದ ಕ್ರಿಯಾಶೀಲತೆ ಮತ್ತು 
ಮೋಜನ್ನು ನೋಡಿ, ಆ ಜಲ್ಲೆಯ ಅನೇಕ ಗ್ರಂಥಾಲಯಗಳು ಈ 
ಮಾದರಿಯನ್ನು ಕಾರ್ಯರೂಪಕ್ಕೆ ತಂದವು ಹಾಗೂ ಸಮದ್ರ 
ಕಲಕೆಯ ಈ ಪ್ರಕ್ರಿಯೆಯಲ್ಲ ಅಭವೃದ್ಧಿ ಸಾಧಿಸಿದವು. ಗ್ರಾಮ 
ಪಂಚಾಯತಿ ಗ್ರಂಥಾಲಯಗಳ ಸುತ್ತಅನ ಕಅಕಾ ತಂಡಗಳನ್ನು 
ಗ್ರಾಮ ಪಂಚಾಯತಿ ಗ್ರಂಥಾಲಯ ಕಲಕಾ ಘಟಕಗಳೆಂದು 


(Gram Panchayat Library Learning Units) 
ಕರೆಯಲಾಗುತ್ತದೆ. ಶಾಲಾ ಚಟುವಟಕೆಗಳು ಪ್ರಾರಂಭ- 


ಗೊಂಡಿದ್ದರೂ, ಈಗಲೂ ಇವು ಈ ಕಾರ್ಯವನ್ನು 
ಮುಂದುವರಿಸಿವೆ. ಈಗ ಈ ತರಗತಿಗಳು ನಿರ್ದಿಷ್ಟ ದಿನಗಳಲ್ಲ 
ಮಾತ್ರವೇ ನಡೆಯುತ್ತಿದ್ದು. ಶಿಕ್ಷಕರು ಮತ್ತು ಗ್ರಂಥಪಾಲಕರು 
ದಿನನಿತ್ಯದ ಕಾರ್ಯಕ್ರಮಗಳು ಮತ್ತು ಚಟುವಟಕೆಗಳಗೆ 
ಯೋಜನೆ ರೂಪಿಸುತ್ತಾರೆ. ತಮ್ಮ ಮಕ್ಕಳು ಇಂತಹ ಕಲಕಾ 
ಚಟುವಟಕೆಗಳಲ್ಲ ಪಾಲ್ಗ್ಲೊಳ್ಳುವುದನ್ನು ಕಂಡು ಸಮುದಾಯಕ್ಕೂ 
ಸಂತಸವಾಗಿದೆ. 


ರೂಜಯು ಈಗ ರ್ರಂಥಾಲಯಕ್ಕೆ ನಿರಂತರವಾಗಿ ಭೇಟ 
ನೀಡುತ್ತಿದ್ದು. ಅಲ್ಲನ ಎಲ್ಲಾ ಪುಸ್ತಕಗಳನ್ನು ಓದುತ್ತಿದ್ದಾಳೆ ಎಂದು 
ಗ್ರಂಥಪಾಲಕರು ನನಗೆ ಹೇಆದರು. ರೂಬಗೆ ಹಿದುವುದರಲ್ಲ 
ಸಮಸ್ಯೆ ಇದ್ದರೂ. ಅವಳು ಪುಸ್ತಕಗಳಲ್ಲರುವ ಚಿತ್ರಗಳತ್ತ ಬೆರಳು 
ತೋರಿಸುತ್ತಾಳೆ ಹಾಗೂ ಅವುಗಳ ಸುತ್ತ ಕಥೆ ಹೆಣೆಯಲು 
ಯತ್ನಿಸುತ್ತಾಳೆ ಹಾಗೂ ಗ್ರಂಥಪಾಲಕರಿಗೆ ಅದನ್ನು ವಿವರಿಸಿ 
ಹೇಳುವುದನ್ನು ಆನಂದಿಸುತ್ತಾಳೆ. 


ಆಕೆಯ ಶಾಲೆಗೆ ನಾನು ಭೇಟ ನೀಡಿದಾಗ, ಚಿತ್ರಗಳನ್ನು ನೋಡಿ 
ಕಥೆಗಳನ್ನು ಹೆಣೆಯುವುದರಲ್ಲ ರೂಟಯು ಆಸಕ್ತಿ 
ಬೆಳೆಸಿಕೊಂಡಿದ್ದಾಕೆ ಎಂದು ಶಿಕ್ಷಕರು ತಿಆಸಿದರು. ಅಲ್ಲದೆ ಆಕೆ 
ತರಗತಿಯ ಸಾಮಾನ್ಯ ಚಟುವಟಕೆಗಳಲ್ಲ ಪಾಲ್ಗೊಳ್ಳಲು 
ಆರಂಭಸಿದ್ದಾಕೆ. ನಿಧಾನವಾದರೂ. ಆಕೆ ಪ್ರತಿಕ್ರಿಬುಸಲು 
ಇಚ್ಛಿಸುತ್ತಾಳೆ. ಗ್ರಂಥಾಲಯದ ಘಟನೆಯ ನಂತರ, ತರಗತಿಯ 
ಉಳದ ಮಕ್ಕಳು ಸಹ ರೂಚಯೊಂದಿಗೆ ಮಾತನಾಡಲು ಹಾಗೂ 
ಅವರ ಆಟದಲ್ಲ ಆಕೆಯನ್ನು ಸಹ ಒಳಗೊಳ್ಳಲು ಯತ್ನಿಸುತ್ತಿದ್ದಾರೆ 
ಎಂದು ಶಿಕ್ಷಕರು ತಿಆಸಿದರು. ಈಗ ರೂಬಗೆ ಗೆಳಕತಿಯರಿದ್ದಾರೆ. 
ಆಕೆ ಇತರರಂತೆಯೇ ಮಾತನಾಡುತ್ತಾಳೆ, ನಗುತ್ತಾಳೆ ಹಾಗೂ 
ಮಧ್ಯಾಹ್ನದ ಅವಧಿಯಲ್ಲ ಕಾರಿಡಾರುಗಳಲ್ಲ 
ಓಡಾಡುತ್ತಾಳೆ. 


ಊಟದ 


ಮಾನವರಾದ ನಾವು ಪೂರ್ವಾರ್ರಹವನ್ನು ಹೊಂದಿರುವುದು 
ಸಹಜ. ಆದರೆ ನಿರ್ವ ಶಿಕ್ಷಕಿ ಅಥವಾ ವೃತ್ತಿಪರಳಾಗಿ 
ಪ್ರಜ್ಞಾಪೂರ್ವಕವಾಗಿ ಪಕ್ಷಪಾತವಿಲ್ಲದೆ ವರ್ತಿಸಬೇಕಾದುದು 
ನಮ್ಮ ಜವಾಬ್ದಾರಿಯಾಗಿದೆ. ಪ್ರತಿ ವಿದ್ಯಾರ್ಥಿಯೂ ವಿಭನ್ನು 
ಸಾಮರ್ಥ್ಯಗಳನ್ನು ಹೊಂದಿರುತ್ತಾಳೆ. ಈ ಸಾಮರ್ಥ್ಯಗಳ 
ಅಭಿವ್ಯಕ್ತಿಗೆ ಸರಿಯಾದ ಅವಕಾಶವನ್ನು ಮಾಡಿ ಕೊಡುವುದು 
ನಮ್ಮ ಜವಾಬ್ದಾರಿಯಾಗಿದೆ. 


ಈ ಹಿಂದೆ, "ರೂಟಯು ಮಾತನಾಡುವುದಿಲ್ಲ,” "ರೂಬಗೆ ಏನೂ 
ಗೊತ್ತಿಲ್ಲ.' "ಆಕೆ ನಮ್ಮ ಜೊತೆ ಆಟವಾಡುವುದಿಲ್ಲ' ಎಂದು ಹೇಳ 
ಆಕೆಯ ಶಿಕ್ಷಕರು ಮತ್ತು ಸಹಪಾಠಿಗಳು ನನ್ನು 
ಧೈರ್ಯಗೆಡಿಸುತ್ತಿದ್ದರು. ಇದನ್ನೆಲ್ಲ ಕೇಳದ ನಂತರ, ಆರಂಭದಲ್ಲಿ 
ನಾನೂ ಸಹ ರೂಜಗೆ ಸಂಬಂಧಿಸಿದಂತೆ ಪ್ರಜ್ಞಾಪೂರ್ವಕ 
ಪ್ರಯತ್ನವನ್ನು ಮಾಡುವುದನ್ನು ಜಟ್ಟುಬಟ್ಟೆ. ಏಕೆಂದರೆ, ರೂಜಗೆ 
ತರಗತಿಯ ಪ್ರಕ್ರಿಯೆಗಕಲ್ಲ ಆಸಕ್ತಿ ಇಲ್ಲ ಎಂದು ನಾನು ಸಹ 
ಭಾವಿಸಿದ್ದೆ. ಆದರೆ, ನನ್ನ ಮನಸ್ಸಿನಲ್ಲ ಈ ಪ್ರಶ್ನೆ ಉದ್ಭವಿಸಿತು: 
" ತಮ್ಮನ್ನು ಒಳಗೊಂಡಿಲ್ಲ ಎಂದು ಮಕ್ಕಳು ಭಾವಿಸಿದಲ್ಲಿ 


*ಮಕ್ಕಳ ಗುರುತನ್ನು ಗೌಪ್ಯವಾಗಿಡಲು ಅವರ ಹೆಸರುಗಳನ್ನು ಬದಲಾಯುಸಲಾಗಿದೆ. 


ಸಮನ್ವಯ ಶಿಕ್ಷಣವನ್ನು ಅನುಷ್ಲಾನಗೊಳಸುವುದರಿಂದ 
ಉಂಟಾಗುವ ಪ್ರಯೋಜನವಾದರೂ ಏನು?' ನನ್ನ ಪ್ರಕಾರ, 
ತರಗತಿಯಲ್ಲಿ ಒಳಗೊಳ್ಳದೇ ಇರುವುದು. ವಿವಿಧ 
ಅಗತ್ಯತೆಗಳನ್ನು ಹೊಂದಿರುವ ವ್ಯಕ್ತಿಗೆ ಎದುರಾಗುವ ಮೊದಲ 
ಅಸಮಾನತೆಯಾಗಿದೆ. ಅಲ್ಲದೆ ಆ ಮಗುವು ಆ ಸಂದರ್ಭದಲ್ಲ 
ಅದನ್ನು ಗುರುತಿಸುವ ಮತ್ತು ತನ್ನ ಈ ಹಕ್ಕಿಗಾಗಿ ಹೋರಾಡುವ 
ಸ್ಥಿತಿಯಲ್ಲ ಇರುವುದಿಲ್ಲ. ಈ ನಿಟ್ಟನಲ್ಲ ಶಿಕ್ಷಕರ ಪಾತ್ರವು 
ಪ್ರಮುಖವಾದುದು. ಏಕೆಂದರೆ ಮಕ್ಕಳು ಶಾಲೆಯಲ್ಲ ತಮ್ಮ 
ಬದುಕಿನ ಹೆಚ್ಚಿನ ಸಮಯವನ್ನು ಅವರೊಂದಿಗೆ ಕಳೆಯುತ್ತಾರೆ. 
ಪ್ರಾಥಮಿಕ ಶಾಲಾ ಶಿಕ್ಷಕರ ಪಾತ್ರವು ಇನ್ನೂ ಪ್ರಮುಖವಾದುದು. 
ಏಕೆಂದರೆ ಮಕ್ಕಳ ಈ ಹಂತದಲ್ಲ ಮೂಲ ಮನೋಭಾವಗಳು 
ರೂಪುಗೊಳ್ಳುತ್ತವೆ. ಬದುಕಿನ ಈ ಹಂತದಲ್ಲ ಪೂರ್ವಾಗ್ರಹವನ್ನು 
ಎದುರಿಸಿದರೆ ವಿನಾಶಕಾರಿ ಪರಿಣಾಮಗಳು ಎದುರಾಗಬಹುದು. 
ರೂಚಯಂತಹ ಮಕ್ಕಳು ನಮ್ಮ ತರಗತಿಗಳ ಭಾಗವಾಗಿದ್ದಾರೆ 
ಹಾಗೂ ಕೋವಿಡ್‌ ಪಿಡುಗು ಪ್ರಾರಂಭಗೊಳ್ಳುವ ಮೊದಲು ಸಹ 
ಅಂತಹ ವಿದ್ಯಾರ್ಥಿಗಳದ್ದರು. ಈ ಪಿಡುಗು ಸಮಾಜೋ- 
ಭಾವನಾತ್ಕಕ ಯೋಗಕ್ಷೇಮದ ಕುರಿತು ಇನ್ನಷ್ಟು ಜಾಗೃತಿಯನ್ನು 
ರೂಪಿಸಿದ್ದು. ನಮ್ಮಲ್ಲ ಇನ್ನೂ ಹೆಚ್ಚನ ಸಹಾನುಭೂತಿಯನ್ನುಂ೦ಟು 
ಮಾಡಿದೆ. ರೂಜಯು ಈ ಪ್ರಕ್ರಿಯೆಯಲ್ಲ ಪಾಲ್ಗೊಳ್ಳಲು 
ಸರಿಯಾದ ಅವಕಾಶಕ್ನಾಗಿ ಕಾಯುತ್ತಿದ್ದಳು. ಒಬ್ಬ ಶಿಕ್ಷಕಿಯಾಗಿ. 
ಮಕ್ಕಳ ಕಲಕಾ ಮಟ್ಟಗಳನ್ನು ಪರಿಗಣಿಸದೆ. ತರಗತಿಯಲ್ಲ ಪ್ರತಿ 
ಮಗುವಿಗೂ ಅವಕಾಶಗಳನ್ನು ಕಲ್ತಸುವುದು ನಮ್ಮ ಮೂಲ 
ಜವಾಬ್ದಾರಿಯಾಗಿದೆ ಎಂಬುದನ್ನು ಇದು ತೋರಿಸಿಕೊಡುತ್ತದೆ. 


ಮಗುವಿನ ಭಾವನಾತ್ಮಕ ಯೋಗಕ್ಷೇಮವು ಸಮಗ್ರ ಕಅಕೆಯ 
ಮೂಲ ಅಗತ್ಯತೆಯಾಗಿದ್ದು. ಸಮನ್ವಯ ಶಿಕ್ಷಣ ವಿನ್ಯಾಸವನ್ನು 
ಒಂದು ವಿಧಾನವಾಗಿ ಬಳಸಿಕೊಳ್ಳುವ ಮೂಲಕ ಇದನ್ನು 
ಸಾಧಿಸಬಹುದು ಎಂದು ಈ ತರಗತಿಯು ನನಗೆ ತೋರಿಸಿ 
ಕೊಟ್ಟಿತು. ಹೀಗಾಗಿ ಸಮನಪ್ಪಯ ಶಿಕ್ಷಣವು ಒಂದು 
ಪ್ರಕ್ರಿಯೆಯಾಗಿದೆಯೇ ಹೊರತು ಗಮ್ಯ ಸ್ಥಾನವಲ್ಲ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 43 


ಮೈಧಿಲಿ ಕೆ ಅವರು ಅಜಂ ಪ್ರೇಮ್‌ಜ ಫೌಂಡೇಷನ್‌ನ ಕೊಪ್ಪಳ ಜಲ್ಲಾ ಸಂಸ್ಥೆಯ ಜಲ್ಲಾ ಸಂಯೋಜಕರಾಗಿದ್ದಾರೆ. ಮ್ಯಸೂರು 
ವಿಶ್ವವಿದ್ಯಾಲಯದಿಂದ ಪ್ರಾಣಿಶಾಸ್ತ್ರದಲ್ಲ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಮಕ್ಕಳಗೆ ಮೂಲ ವಿಜ್ಞಾನವನ್ನು ಕಅಸುವುದು ಮತ್ತು 
ಅದರ ಸುತ್ತ ವ್ಯಾಪಿಸಿರುವ ತಪ್ಪು ಗ್ರಹಿಕೆಗಳನ್ನು ಹೋಗಲಾಡಿಸುವುದು ಅವರ ಆಸಕ್ತಿಯ ವಿಷಯಗಳಾಗಿವೆ. ಅವರನ್ನು 
maithily.k(@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮೆಲ್ವಿನ್‌ ಮೆಂಡೋನ್ಸಾ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


ಎಲ್ಲಿ ತನ್ನು ಕುರಿತು ಕಾಕಜ ವಹಿಸಲಾಗುತ್ತಿದೆ ಎಂದು ಪ್ರತಿಯೊಬ್ಬರೂ 
ಭಾವಿಸುತ್ತಾರೋ ಹಾಗೂ ವಿವಿಧ ಹಿನ್ನೆಲೆಗಳು ಮತ್ತು ಅಭಪ್ರಾಯಗಳಗೆ 
ಅವರನ್ನು ಒಡ್ಡಲಾಗುತ್ತದೆಯೋ, ಸಹಕಾರ ಮತ್ತು ಸಹಯೋಗ ಹೊಂದಿರುವ 
ಅಂತಹ ಸಮನ್ವಯ ಪರಿಸರದಲ್ಲ. ಸಾಮಾಜಕವಾಗಿ ಮತ್ತು ಕಅಕಾ 
ಪ್ರಕ್ರಿಯೆಯಾಗಿ ಉತ್ತಮ ಕಅಕೆಯು ಸಾಧ್ಯವೆನಿಸುತ್ತದೆ. 


ಸುರೇಶ್‌ ಸಾಹು, ಶಾಲೆಯಲ್ಲ ಸಾಂವಿಧಾನಿಕ ಮೌಲ್ಯಗಳು | ಸದ್ಧಾವನಾ ಶಾಲಾ 
ಕಾರ್ಯಕ್ರಮ, ಪು ೭8 


44 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ನವೆಂಬರ್‌ 2023 


